ಕರ್ನಾಟಿಕ ವಿಧಾನ ಪರಿಷತು 


1, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 513 
2. ಸದಸ್ಯರ ಹೆಸರು | ಶ್ರೀಮತಿ ವೀಣಾ ಅಚ್ಚೆಯ್ಯ .ಎಸ್‌ 
3. ಉತ್ತರಿಸಬೇಕಾದ ದಿನಾಂಕ ಃ 24-09-2020 
4. ಉತ್ತರಿಸುವ ಸಚಿವರು ; ಮಾನ್ಯ ಜಲಸಂಪನ್ಮೂಲ ಸಚಿವರು 
ಕ್ರ ಪಃೆ 
ಕಾ ಪ್ರಶ್ನೆಗಳು ಉತ್ತರಗಳು 
ಅ ಕಳೆದ 3 ವರ್ಷಗಳಲ್ಲಿ ಕೊಡುಗು ಜಿಲ್ಲೆಯಲ್ಲಿ | ಹೌದು 
ಸುರಿದ ಧಾರಾಕಾರ ಮಳೆ ಹಾಗೂ 
ಭೂಕುಸಿತದಿಂದಾಗಿ ನದಿಗಳಲ್ಲಿ ಸಾಕಷ್ಟು ಹೂಳು 
ತುಂಬಿ ಅವುಗಳ ಸರಾಗ ಹರಿವಿಗೆ ಧಕ್ಕೆಗಾಗಿ, 
ಅಕ್ಕಪಕ್ಕದ ಸಾಗುವಳಿ ಜಮೀನು ಕೊಚ್ಚಿಕೊಂಡು 
ಹೋಗುವ ಮೂಲಕ ರೈತರು 
ಸಂಕಷ್ಟಕ್ಕೀಡಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 
ಆ | ಬಂದಿದ್ದಲ್ಲಿ, ಸದರಿ ನದಿಗಳಲ್ಲಿನ ಹೂಳನ್ನು | ಹಾರಂಗಿ ಜಲಾನಯನ ಪ್ರದೇಶ ಮತ್ತು 
ಇನ್ನೂ ತೆಗೆಯದಿರಲು ಕಾರಣಗಳೇನು; ನದಿ ಪಾತ್ರದ ಪುನಶ್ಲೇತನ ಹಾಗೂ 
ಇ | ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಈ ಕಾಮಗಾರಿಗೆ | ರಕ್ಷಣಾ ಕಾಮಗಾರಿಯ ರೂ.130.00 
eres Ee ಕೋಟಿಗಳ ಡಿ.ಪಿ. ಆರ್‌. ಪುಸ್ತಾವನ 
ಒದಗಿಸಿಬ್ದಲ್ಲಿ, 9 pel ಸ 
ಬಿಡುಗಡೆಯಾಗಿರುವ ಅನುದಾನದ ಸಂಪೂರ್ಣ eng ಸಧು ಹ 
ವಿವರಗಳನ್ನು ನೀಡುವುದು; ನ Wee 
ಈ ಜಿಲ್ಲೆಯಲ್ಲಿ ನದಿಗಳಲ್ಲಿನ ಹೂಳು ತೆಗೆಯುವ | ನೀಡುವ ಪ್ರಕ್ರಿಯ ಜಾರಿಯಲ್ಲಿದೆ. 


ಕಾಮಗಾರಿಯನ್ನು ಪ್ರಸಕ್ತ ವರ್ಷದಲ್ಲೇ 
ಅನುಷ್ಠಾನಗೊಳಿಸಲಾಗುವುದೇ? 


ಸಂಖ್ಯೆ:ಜಸ೦ಇ 125 ಎನ್‌ಬಲ್‌ಬ 2020 


ಸ್‌ 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ನೂಲ ಸಚಿವರು 


